ಪಠ್ಯಪುಸ್ತಕಗಳ ಮೂಲಕ ಪೌರತ್ವದ ನಿರ್ಮಾಣ 


ರೂಪಮಂಜರಿ ಹೆಗ್ಗೆ 


ಪೌರ ನೀತಿ, ಪೌರತ್ವ ಶಿಕ್ಷಣ ಅಥವಾ ಸಕ್ರಿಯ ನಾಗರಿಕತ್ತಕ್ನಾಗಿ 
ಶಿಕ್ಷಣವೆಂದು ಜಗತ್ತಿನ ವಿವಿಧೆಡೆ ಕರೆಯಲ್ಲಡುವ ಪೌರತ್ವ ಶಿಕ್ಷಣವು. 
ಪ್ರಜಾಸತ್ತಾತ್ಮಕ ಸಮಾಜದಲ್ಲ ಸಕ್ರಿಯವಾಗಿ ಪಾಲ್ಗ್ಲೊಳ್ಳುವುದಕ್ಷಾಗಿ 
ಸಿದ್ದಗದೊಳಸಲು ಮುಖ್ಯವೆಂದು ಪರಿಗಣಿಸಲಾದ ನಿರ್ದಿಷ್ಟ ಜ್ಞಾನ, 
ಕೌಶಲಗಳು ಹಾಗು ಮನೋಧರ್ಮವನ್ನು ವಿದ್ಯಾರ್ಥಿಗಳಲ್ಲ 
ಮೈಗೂಡಿಸುವ ಗುರಿಯನ್ನು ಹೊಂದಿರುತ್ತದೆ. ಇದು ಕೆಲವೊಮ್ಮೆ 
ಎಳೆಯ ಮಕ್ಕಳಲ್ಲ ತಮ್ಮ ಕರ್ತವ್ಯ. ಜವಾಬ್ದಾರಿಗಳು ಮತ್ತು ಹಕ್ಕುಗಳ 
ಬಗ್ದೆ ಅರಿವು ಮೂಡಿಸುವ ಮೂಲಕ ರಾಷ್ಟ್ರೀಯ ಅಭವೃದ್ಧಿ ಹಾಗು 
ರಾಷ್ಟ್ರ ನಿರ್ಮಾಣಕ್ಕೆ ನೆರವಾಗುವಂತೆ ಮಾಡುತ್ತದೆ. ಕೆಲವು 
ಎನ್‌ಸಿಇಆರ್‌ಟ ಪೌರನೀತಿಯ ಪಠ್ಯಪುಸ್ತಕಗಳು (1975- 
2೨೦೦೦), ಉದಾಹರಣೆಗೆ, ವಿದ್ಯಾರ್ಥಿ೦ಶಖ ವಾಗರಿಕರಿಗೆ 
ಅಗತ್ಯವಾದ ಗುಣಗಳನ್ನು ಬೆಳೆಸಿಕೊಳ್ಳುವಂತೆ ನಿರಂತರವಾಗಿ 
ನೆನಪಿಸುತ್ತವೆ. ತಾಕೀಕ ವರ್ತನೆ, ಸಹಕಾರ ಮತ್ತು ಸಹ ಮಾನವರ 
ಬಧ್ಧೆ ಕಳಕಳ ವಹಿಸುವ ಮೂಲಕ ವಿಸ್ಕತ ನೆಲೆಯಲ್ಲ ತನ್ನ ಕುಟುಂಬ. 
ಸಮುದಾಯ ಹಾಗು ಸಮಾಜಕ್ಕೆ ಆತನ/ಆಕೆಯ ಬಾಧ್ಯತೆಯನ್ನು 
ತೀರಿಸಖೇಕೆಂದು ಹೇಳಲಾಗುತ್ತದೆ. 


ಆದರೆ, ವ್ಯಕ್ತಿಯೊಬ್ಬ ನಾಗರಿಕನಾದರೆ ಮಾತ್ರ ಸಾಲದು. ಬದಲಾಗಿ. 
ಆತ/ಆಕೆ ಉತ್ತಮ ನಾಗರಿಕನಾಗುವಂತೆ ಪ್ರೋತ್ಸಾಹಿಸಬೇಕು 
(ಎನ್‌ಸಿಇಆರ್‌ಟ 1988:4೨)- ಕೆಲವು ನಿರ್ದಿಷ್ಟ ಗುಣಗಳನ್ನು 
ಹೊಂದುವುದರ ಮೂಲಕ 'ನೆಲದ ಕಾನೂನನ್ನು ಗೌರವಿಸುವುದು": 
ದೇಶದ ಸಮಸ್ಯೆಗಳು ಮತ್ತು ಘಟನೆಗಳ ಬಧ್ಣೆ ಉತ್ತಮ ಮಾಹಿತಿ 
ಹೊಂದುವುದು (ಎನ್‌ಸಿಇಆರ್‌ಟ, 2೨೦೦3: 186) ಹಾಗು ದೇಶದ 
ಹಿತಕ್ಕೆ ಆದ್ಯತೆ ನೀಡುವ ಮೂಲಕ ದೇಶಕ್ಕೆ ಉಪಯುಕ್ತ ಆಗಬೇಕು. 
ವಿದ್ಯಾರ್ಥಿಗಳು 'ತಮ್ಯ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಣ್ಣೆ ಅರಿವು 
ಹೊಂದಿರಬೇಕು' ಎಂದು ಹೇಆದರೂ, ವಿದ್ಯಾರ್ಥಿಗಳು ಬೆಳೆಸಿ- 
ಕೊಳ್ಳಬೇಕೆಂದು ನಿರೀಕ್ಷಿಸಲಾದ ಕರ್ತವ್ಯಗಳು ಹಾಗು 
ಜವಾಬ್ದಾರಿಗಳ ಬಧ್ದೆ ಈ ಪಠ್ಯಪುಸ್ತಕಗಳು ಸ್ಪಷ್ಟವಾಗಿ ಪ್ರಾಧಾನ್ಯ 
ನೀಡುತ್ತವೆ. 


ಆದರೆ, ಪ್ರಜಾಪ್ರಭುತ್ತದೊಳಗೆ ಪೌರತ್ವ ಎನ್ನುವುದು ಕರ್ತವ್ಯ 
ನಿರ್ವಹಣಿ ಮಾತ್ರವಲ್ಲ: ಸಂವಿಧಾನವು ಪ್ರತಿ ಪ್ರಜೆಗೂ 
ಖಾತ್ರಿಗೊಆಸಿದ, ಆತನ ವರ್ಗ, ಅಂಗ, ಧರ್ಮ, ಜಾತಿ ಹಾಗು 
ಜನಾಂಗೀಯತೆಯ ಹೊರತಾಗಿಯೂ, ನೀಡಲಾದ ಶಾಸನಾತ್ಕಕ 
ಮಾನ್ಯತೆಂಶು ಪ್ರಶ್ನೆಯಾಗಿದ್ದು. ಇದು ಇತರರೊಂದಿಗೆ 
ಗುರುತಿಸಿಕೊಂಡು ಒಳಗೊಳ್ಳುವ ಭಾವನೆಗಳನ್ನು ಅಭವೃದ್ಧಿ 
ಪಡಿಸಬೇಕು (ಜಂಯುಲ್‌ 2೦1ಡ:೦). ಭಿನ್ನು ರೀತಿಂಶುಲ್ಲ 
ವಿನ್ಯಾಸಗೊಳಸಿದ ಪಠ್ಯಪುಸ್ತಕವೊಂದು ರಾಷ್ಟ್ರ. ನಾಗರಿಕತ್ವ ಮತ್ತು 
ಅಸ್ಕಿತೆ ಕುರಿತ ಕಲ್ಲನೆಗಳಲ್ಲ ಸ್ವಲ್ಪ್ಲಮಟ್ಟನ ಬದಲಾವಣಿ ತರಬಹುದೇ? 


ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2೦೦5 (ಎನ್‌ಸಿಎಫ್‌, 2೦೦5) 
ಕ್ರಾಂತಿಕಾರಕ ಸ್ಥಿತ್ಯಂತರಗಳನ್ನು ಪರಿಚಯುಸಿದೆ ಎಂದು ತಜ್ಞರಿಂದ 
ಶ್ಲಾಫಿಸಲ್ಪಟ್ಪದೆ (ಬಾತ್ರ 2೦1೦-13). ಎನ್‌ಸಿಎಫ್‌ನಲ್ಲ ಪೌರತ್ವ 
ಶಿಕ್ಷಣವನ್ನು ಮಾನವಹಕ್ಷುಗಳು ಮತ್ತು ವಿಮರ್ಶಾತೃಕ ಬೋಧನಾ 
ವಿಧಾನದ ದೃಷ್ಟಿಕೋನದಲ್ಲ ನೆಲೆಸಲಾಗಿದ್ದು. ಅಂಚಿಗೆ ತಳ್ಳಲ್ಪಟ್ಟ 


ಸಮುದಾಯಗಳ ದೃಷ್ಟಿಕೋನವನ್ನು ಒಳಗೊಳ್ಳಲು ಸಮಾನತೆ 
ಹಾಗು ಸಾಮಾಜಕ ನ್ಯ್ಯಾಂರಂದ್‌ ಸ್‌ಂ೦ಂಗತಿಗ್‌ಳ ನ್ನ್ನ 
ಸೇರ್ಪಡೆಗೊಳಆಸಲಾಗಿದೆ ಎಂದು ವಾದಿಸಲಾಗುತ್ತದೆ. 'ಭಾರತ 


ದೇಶವನ್ನು ಕಲ್ತ್ಪಸಿಕೊಳ್ಳುವ ವಿಭಿನ್ನ ಮಾರ್ಗಗಳು” (Multiple ways 


of imagining the Indian nation’) ಮತ್ತು ಅಂಗ ಕಾಳಜಗಳಗೆ 
ಒತ್ತು ನೀಡುವ ಪ್ರಯತ್ನಗಳನ್ನು ಕೂಡ ನಡೆಸಲಾಗಿದೆ. 


ಶೇ ಲೇಖನವು ಪರಿಸರ ಅಧ್ಯಯನ (Environmental Studies - 
EVs) ಮತ್ತು ಸಮಾಜವಿಜ್ಞಾನ ಪಠ್ಯಪುಸ್ತಕಗಳಾದ ಲುಕ್ಕಿಂಗ್‌ 
ಅರೌಂಡ್‌ (ತರಗತಿ 3-5) ಹಾಗು ಸೋಷಿಯಲ್‌ ಆಂಡ್‌ 
ಪೊಲಟಕಲ್‌ ಲೈಫ್‌ (ತರಗತಿ 6-8) ಸರಣಿಯನ್ನು ಸಂಕ್ಷಿಪವಾಗಿ 
ಪರಿಶೀಅಸಲದ್ದು. ಇಂಥ ಹೊಸ ದೃಷ್ಟಿಕೋನಗಳಗೆ ಯಾವ 
ಪ್ರಮಾಣದ ನಿರ್ದಿಷ್ಟ ರೂಪವನ್ನು ಕೊಡಲಾಗಿದೆ ಎಂಬುದನ್ನು ಅರ್ಥ 
ಮಾಡಿಕೊಳ್ಳಲು ಪ್ರಯತ್ನಿಸದೆ. 


ಪಠ್ಯಪುಸ್ತಕಗಳಕಲ್ಲ ಪ್ರತಿಫಅಸುವ ಪಠ್ಯಕ್ರಮದ ಬದಲಾವಣಿಯು 
ಶಾಲಾ ಕೊಠಡಿಯ ಬೋಧನಾ ವಿಧಾನದ ಪ್ರಕ್ರಿಯೆಯನ್ನು 
ಪರಿಣಾಮಕಾರಿಯಾಗಿ ಬದಲಸಲು ಸಮರ್ಥವಾದಾಗ ಮಾತ್ರ 
ಅರ್ಥಪೂರ್ಣವೆನಿಸಲವೆ. ಇದು ಶಿಕ್ಷಕರ ಸಕ್ರಿಯ ಮಧ್ಯ- 
ಪ್ರವೇಶದಿಂದ ಮಾತ್ರ ಸಾಧ್ಯವಾಗಲದೆ. ಈ ಲೇಖನವು ಭವಿಷ್ಯದ 
ನಾಗರಿಕರನ್ನು ಪೋಷಿಸುವಲ್ಲ ಶಿಕ್ಷಕರು ಹೇಗೆ ಪ್ರಮುಖ ಪಾತ್ರ 
ವಹಿಸಬಲ್ಲರು ಎನ್ನುವುದನ್ನು ಪರಿಶೀಅಸಲದೆ. 


ದೇಶವನ್ನು ಕಲ್ಪಸಿಕೊಳ್ಳುವುದು: 


ಪಠ್ಯಪುಸ್ತಕಗಳಲ್ಲ ಪೌರತ್ವದ ನಿರ್ಮಿತಿಯು ಸಾಮಾನ್ಯವಾಗಿ 
ದೇಶವನ್ನು ಹೇಗೆ ಕಲ್ರಸಿಕೊಳ್ಳಲಾಗುತ್ತದೆ ಎಂಬುದನ್ನು 
ಪ್ರತಿಫಅಸುತ್ತದೆ. ಈ ಕಲ್ಪನೆಯಲ್ಲ ಯಾರನ್ನು ಮತ್ತು ಹೇಗೆ 
ಕಾನೂನುಬದ್ಧ ಪೌರರು ಎಂದು ಸೇರಪ್ಪಡೆಗೊಳಸಿ- 
ಕೊಳ್ಳಲಾಗುತ್ತದೆ? ಯಾರನ್ನು ಹೊರಗಿಡಲಾಗುತ್ತದೆ? ಈ ಪ್ರಶ್ನೆಗಳು 
ವಿಮರ್ಶಾತೃಕ ವಿಶ್ಲೇಷಣೆಯನ್ನು ಬೇಡುತ್ತವೆ. ಶಾಲಾ ಶಿಕ್ಷಣದ 
ರಾಷ್ಟೀಯ ಪಠ್ಯಕ್ರಮ ಚೌಕಟ್ಟು (ಎನ್‌ಸಿಎಫ್‌ಎಸ್‌ಪಿ)- 2೦೦೦ 
ಮತ್ತು ಅದನ್ನು ಅನುಸರಿಸಿದ ಇಂದ್ದಿಷ್‌ ಹಾಗು ಸಮಾಜವಿಜ್ಞಾನದ 
ಪಠ್ಯಪುಸ್ತಕಗಳು ಬಹುಸಂಖ್ಯಾತರ ಪರವಾದ ಮತ್ತು ಪಿತೃಪ್ರಧಾನ 
ರಾಷ್ಟ್ರೀಯ ಅಸ್ಮಿತೆಯನ್ನು ಪ್ರಚುರಗೊಳಸಿದ್ದರಿಂದ, ಅವು 
ಭಾರತೀಂಶಖು ಸಮಾಜದ ಬಹುತ್ವದ ಗುಣವೈಶಿಷ್ಟ್ಯವನ್ನು 
ಶಿಥಿಲಗೊಳಸಿವೆ ಎಂಬ ತೀವ್ರ ಟೀಕೆಗೆ ಗುರಿಯಾದವು. ಅದಕ್ಕೆ 
ವ್ಯತಿರಿಕ್ತವಾಗಿ ಎನ್‌ಸಿಎಪಫ್‌-2೦೦5 "ನಮ್ಮ ಸಮಾಜದಲ್ಲ 
ಅಂತರ್ಗತವಾಗಿರುವ ಸಾಂಸ್ಕೃತಿಕ ಬಹುತ್ತಕ್ಷೆ ಪೂರಕವಾಗಿ 
ಪ್ರತಿಕ್ರಿಯಸುವ, ಆ ಮೂಲಕ 'ಸದೃಡ್‌ ಪ್ರಜಾಸತ್ತಾತ್ಮಕ 
ವ್ಯವಸ್ಥೆಯನ್ನು ಸುಸ್ಥಿರಗೊಳಸುವ' ಶಿಕ್ಷಣ ವ್ಯವಸ್ಥೆಯನ್ನು 
ಪ್ರಸ್ತಾಪಿಸುತ್ತದೆ. ಅದು ಜಾತ್ಯತೀತತೆ, ಸರ್ವಸಮಾನತೆ ಬಹುತ್ತ. 
ಹಾಗು ಸಾಮಾಜಕ ನ್ಯಾಯವನ್ನು ಆಧರಿಸಿದ ರಾಷ್ಟ್ರೀಯ 
ಅಸ್ಕಿತೆಯನ್ನು ಪುನರುಚ್ಚರಿಸುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


KE) 


20 


ಲುಕಿಂಗ್‌ ಅರೌಂಡ್‌ (ಎಲ್‌ಎ)() ಹಾಗು ಸೋಷಿಯಲ್‌ ಆಂಡ್‌ 
ಪೊಲಟಕಲ್‌ ಲೈಫ್‌ (ಎಸ್‌ಪಿಎಲ್‌)(), ಈ ಸರಣಿಯ ಸೂಕ್ಷವಾದ 
ಪರಿಶೀಲನೆಯಿಂದ ವಿವಿಧ ಪ್ರಾಂತ್ಯ, ಸಮಾಜೋ ಆರ್ಥಿಕ ಹಾಗು 
ಸಾಂಸ್ಕೃತಿಕ ಸನ್ನಿವೇಶಗಳಲ್ಲ ವಾಸಿಸುವ ಜನರನ್ನುಳ್ಳ ಸಮಾಜವು 
ಕಾಣಿಸುವಂತೆ ಮಾಡುತ್ತದೆ. ಇಲ್ಲರುವ ಜನರು ಮುಂಬ್ಯಯಂಥ 
ಮೆಟ್ರೋ (ಶಾಂತಿಯ ಕಥೆ, ಎಸ್‌ಪಿಎಲ್‌ 167), ಆಂಧ್ರಪ್ರದೇಶದ 
ಕರ್ನೂಲ್‌ನಂಥ ಅರೆ ನಗರ ಪ್ರದೇಶ (ಪ್ರಪ್ನಾಳ ಕತೆ, ಎಸ್‌ಪಿಎಲ್‌ 
1:105)ದಿಂದ ಹಿಡಿದು ಮಧ್ಯಪ್ರದೇಶದ ಗ್ರಾಮೀಣ ಒಳನಾಡು 
(ತವಾ ಮತ್ತ್ಯ ಸಂಘದ ಕಥೆ. ಎಸ್‌ಪಿಎಲ್‌ ॥॥:118) ಹಾಗು ಒಡಿಶಾದ 
ಆದಿವಾಸಿ ಪ್ರದೇಶದ (ದಾದೂರ ಕತೆ, ಎಸ್‌ಪಿಎಲ್‌ ॥॥:81- 
82)ದಂಥ ದೇಶದ ವಿವಿಧ ಭಾಗಗಳಗೆ ಸೇರಿರುತ್ತಾರೆ. ಪ್ರಾದೇಶಿಕ 
ಗುಣವೈಕಿಷ್ಟ್ಯಗಳಾದ ಆಹಾರಾ-ಭ್ಯಾಸ. ಉಡುಗೆತೊಡುಗೆ ಹಾಗು 
ಮನೆ ನಿರ್ಮಾಣದಲ್ಲ ಬಳಕೆಯಾದ ವಾಸ್ತುಶಿಲ್ಪ ಪದ್ಧತಿಗಳು ಕೂಡ 
ಚಿತ್ರಣಗೊಂಡಿತ್ತು. ಉದಾಹರಣೆಗೆ, ಫುಡ್‌ ವಿ ಠಟ್‌ (ಎಲ್‌ಎ 1)ನಲ್ತ 
ಕಾಶ್ಮೀರದಿಂದ ಕೇರಳದವರೆಗೆ ಭಾರತದ ನಾನಾ ಭಾಗಗಳ ಜನರು 
ಸೇವಿಸುವ ವೈವಿಧ್ಯಮಯ ಆಹಾರದ ಕುರಿತ ಪಠ್ಯ ಇದ್ದರೆ. ಅದೇ 
ಪುಸ್ತಕದ ಇನ್ನೊಂದು ಪಾಠ 'ಎ ಹೌಸ್‌ ಲೈಕ್‌ ದಿಸ್‌'ನಲ್ಪ ಭೂಪೇನ್‌ 
(ಅಸಾಂ), ನಸೀಂ (ಶ್ರೀನಗರ). ಚಮೇಲಅ (ಮನಾಲಅ), ಕಾನ್ನಿರಾಂ 
(ರಾಜಸ್ಥಾನ) ಮತ್ತು ಮಿಥಾಲ (ದೆಹಲ) ತಮ್ಮ ಸುತ್ತಅನ ಪರಿಸರಕ್ಷೆ 
ಅನುಗುಣವಾಗಿ ತಮ್ಯ ಮನೆಗಳ ವಿನ್ಯಾಸ ಹೇಗೆ ಬದಲಾಗಿದೆ 
ಎನ್ನುವ ಅಂಶಗಳನ್ನು ಹಂಚಿಕೊಳ್ಳುವುದನ್ನು ಕೊಡಲಾಗಿದೆ 
ಬಹುತೇಕ ಪ್ರಕರಣಗಳಲ್ಲ ಮುದ್ರಿತ ಕಥನವು ಸೂಕ್ತ ವರ್ಣಮಯ 
ಚಿತ್ರಕೆಗಕನ್ನು ಒಳಗೊಂಡಿದ್ದು, ಮಕ್ಕಳು ಪಠ್ಯದ ಮಾಹಿತಿಯನ್ನು 
ದೃಶ್ಕೀಕರಿಸಿಕೊಳ್ಳಲು ನೆರವಾಗಿವೆ.. 


ಈ ಪಠ್ಯಪುಸ್ತಕಗಳ ಸಮಾಜೋ ಸಾಂಸ್ಕೃತಿಕ ಹರಹು ಕೂಡ 
ಬಹುಧಾರ್ಮಿಕವಾಗಿದ್ದುದು.. ಮುಪ್ಲಿಂ ಮಹಿಳಾ ಧೋಟ ಅನ್ತಾರಿ. 
(ಎಲ್‌ಎ ॥॥:26), ಮನೆ ಕೆಲಸದ ಕೈಸ್ತ ಮಹಿಳೆ ಮೆಲನಿ 
(ಎಸ್‌ಪಿಎಲ್‌ ॥॥:4೨) ಮತ್ತು ಸಿಖ್‌ ಮಧ್ಯಮ ಮೇಲ್ವರ್ಗದ ಗೃಹೀಣಿ 
ಜಸ್‌ಪ್ರೀತ್‌ (ಎಸ್‌ಎಎಲ್‌ 1:47) ಹೀಗೆ ವಿವಿಧ ಅಲ್ಲಸಂಖ್ಯಾತ 
ಸಮುದಾಯಕ್ಕೆ ಸೇರಿದ ಸದಸ್ಯರ ಉಪಸ್ಥಿತಿಯಲ್ಲ ಇದನ್ನು 
ಕಾಣಬಹುದು. ಆ ಮೂಲಕ ಭಾರತದ ಸಮಾಜೋ ಸಾಂಸ್ಕೃತಿಕ 
ಹರಹು ಮುಖ್ಯವಾದ ಹಾಗು ಏಕರೂಪವಾದದ್ದು ಎನ್ನುವ 
ಸಂಕುಚಿತತೆಗೆ ಈ ಪಠ್ಯಪುಸ್ತಕಗಳು ಸವಾಲು ಎಸೆಯುತ್ತವೆ. 
ಬದಲಾಗಿ, ಅದು ಭಾರತದ ಬಹುತ್ತ. ವೈವಿಧ್ಯಮಯವಲ್ಲದ ಹಾಗು 
ಬಹುಸಾಂಸ್ಸೃತಿಕ ಗುಣವೈಶಿಷ್ಟ್ಯವನ್ನು ಎತ್ತಿಒಡಿಯುತ್ತವೆ. 


ಸಾಂಸ್ಥೆ ೃತಿಕ ವೈವಿಧ್ಯತೆ ಮತ್ತು ಆರ್ಥಿಕ ಅಸಮಾನತೆ: 


ಹಿಂದಿನ ಕೆಲವು ಎನ್‌ನಿಇಆರ್‌ಟ ಪಠ್ಯಪುಸ್ತಕಗಳು (1975- 
2೦೦4) ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಸಾಮರ್ಥ್ಯದ ಮೂಲ 
ಎಂದಷ್ಟೇ ಚಿತ್ರಿಸುವ ಮೂಲಕ ಆರ್ಥಿಕ ಅಸಮಾನತೆಗಳು ಮತ್ತು 
ಸಮಾಜೋಸಾಂಸ್ಕೃತಿಕ ಅಸಂಗತತೆಯನ್ನು ಪರಿಗಣಿಸುತ್ತಿರಅಲ್ಲ. 
ಆದರೆ. ಎಲ್‌ಎ ಮತ್ತು ಎಸ್‌ಪಿಎಲ್‌ ಸರಣಿಗಳು ವೈವಿಧ್ಯತೆಯ 
ಸಮಸ್ಯಾಾತೃಕ ಸ್ವರೂಪವನ್ನು ಅಂಬಸಿದವು. ಅದರ 
ಪ್ರಯೋಜನಗಳನ್ನು ಗುರುತಿಸುತ್ತಲೇ. ಸಮಾಜೋ ಆರ್ಥಿಕ 
ವ್ಯತ್ಯಾಸಗಳಂದ ಮೂಡುವ ವೈವಿಧ್ಯತೆಯು ಹೇಗೆ ಅಸಮಾನತೆ 
ಹಾಗು ತಾರತಮ್ಯಕ್ಕೆ ದಾರಿ ಮಾಡಿಕೊಡುತ್ತದೆ ಎನ್ನುವುದನ್ನು 
ಗುರುತಿಸಿತು. ಉದಾಹರಣೆಗೆ, ಫುಡ್‌ ವಿ ಠಬ್‌ (ಎಲ್‌ಎ ॥:36- 
42)ನ ಪಾಠಪೊಂದು ವೈವಿಧ್ಯಮಯ ಹಿನ್ನೆಲೆಯ ಮಕ್ಕಳು ತಾವು 
ರಾತ್ರಿ ಏನು ತಿಂದೆವು ಎಂದು ಚರ್ಚೆ ಮಾಡುತ್ತಿರುವ ಚಿಂತನೆಗೆ 
ಹಚ್ಚುವಂಥ ದೃಶ್ಯಾವಳಯುಂದ ಆರಂಭವಾಗುತ್ತದೆ. ಬೇರೆಬೇರೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಮಕ್ಷಳು "ಪೂರಿ, ಪಾಯಸ, ಆಮ್ಸೆಟ್‌' ಅಥವಾ 'ಮೀನು' ಅಥವಾ 
"ಬೇಳೆಸಾರು ಮತ್ತು ಅನ್ನ' ಎ೦ದು ಹೇಳುತ್ತಿರುವಾಗ, ಮಗುವೊಂದು 
ತನ್ನು ತಾಲ ಕೆಲಸ ಮಾಡುವ ಮನೆಯುಂದ ತಂದ ಇತರರು ತಿನ್ನದೆ 
ಉಳನಿದ ಶಾವಿಗೆಯನ್ನು ಇಷ್ಟಪಟ್ಟು ತಿಂದೆ ಎಂದು ಹೇಆಕೊಂಡಿತು. 
ಇನ್ನೊಂದು ಮಗು ನಮ್ಮ ಮನೆಯಲ್ಲ 'ಅಡುಗೆ ಮಾಡುವುದಿಲ್ಲ' 
ಎಂದಿತು. ಚರ್ಚೆಯು ಸಾಂಸ್ಕೃತಿಕ ವೈವಿಧ್ಯತೆ ಮಾತ್ರವಲ್ಲದೆ. 
ಸಮಾಜದಲ್ಲ ಚಾಲ್ಲಯಲ್ಲರುವ ತೀವ್ರ ಆರ್ಥಿಕ ಅಸಮಾನತೆಯ 
ಕಡೆಗೆ ನಮ್ಮ ಗಮನವನ್ನು ಸೆಳೆಯುತ್ತದೆ. ಚಿತ್ರಗಳ ಬಳಕ 
ಆಲೋಚನೆಯನ್ನು ಕೆದಕುವ ಪ್ರಶ್ನೆಗಳು ಸರಣಿಯೋಪಾದಿಯಲ್ಲ 
ಕೇಳಲ್ಪಟ್ಟು. ಆ ಮೂಲಕ ವಿಷಯದೊಂದಿಗೆ ಗಾಡವಾಗಿ 
ತೊಡಗಿಕೊಳ್ಳುವ ಅವಕಾಶವು ಸೃಷ್ಟಿಯಾಗುತ್ತದೆ. 


* ಚಿತ್ರದಲ್ಲ ಒಂದು ಮಗು ತನ್ನ ಮನೆಯಲ್ಲ ಅಡುಗೆ ಮಾಡಿರಲಲ್ಲ 
ಎಂದಿರುವುದನ್ನು ನೀವು ಗಮನಿಸಿರಬಹುದು. ಇದಕ್ಕೆ ಕಾರಣ 
ಏನಿರಬಹುದು? 


* ಒಂದು ದಿನ ನೀವು ಹಸಿದಿರುವಾಗ, ತಿನ್ನಲು ಏನೂ ಪಿಗದ 
ಪರಿಸ್ಥಿತಿ ಎದುರಿಸಿದ್ದೀರಾ? ಹೌದು ಎಂದಾದರೆ, ಏಠಿ”? 


ಗ್ರಾಮ ಮತ್ತು ನಗರದ ಸ್ಥಿತಿಗತಿಗಳನ್ನು ಸರಳ, ಸುಂದರ ಪ್ರದೇಶ 
ಎಂದಾಗಲೀ ಇಲ್ಲವೇ ಹಲವು ಸಮಸ್ಯೆಗಆ೦ದ ಪೀಡಿತವಾದವು 
ಎನ್ನುವ ಇಬ್ಬಗೆಯ ಮಾದರಿಯಾಗಿ ನೋಡುವ ಬದಲು, ಈ 
ಪಠ್ಯಪುಸ್ತಕಗಳು ಅವುಗಳನ್ನು ವರ್ಗ ಮತ್ತು ಜಾತಿಯ 
ಶ್ರೇಕೀಕರಣವಿರುವ, ನಾನಾ ಹಿತಾಸಕ್ತಿಗಳುಳ್ಳವರು ತಮ್ಮ ಪಾಲನ್ನು 
ಪಡೆದುಕೊಳ್ಳಲು ಸಂಧಾನ ಹಾಗು ಸಂಘರ್ಷ ನಡೆಸುವ 
ಸ್ಪರ್ಧಾತ್ಮಕ ಪ್ರದೇಶ ಪರಿಗಣಿಸುತ್ತವೆ. ಎಲ್‌ಎ ಮತ್ತು ಎಸ್‌ಪಿಎಲ್‌ 
ಸರಣಿಯಲ್ಲರುವ ಜನರು ನಗರ ಇಲ್ಲವೇ ಗ್ರಾಮೀಣ 
ಪ್ರದೇಶದವರಾಗಿರ, ನಾನಾ ಸಾಮಾಜಕ ಅಂತಸ್ತಿಗೆ 
ಸೇರಿದವರಾಗಿದ್ದು. ಬೇರೆಬೇರೆ ಜೀವನಾಧಾರ ಮೂಲ ಹಾಗು 
ಜೀವನಮಟ್ಟಗಳನ್ನು ಹೊಂದಿರುತ್ತಾರೆ ಎಂದು ತೋರಿಸಲಾಗಿದೆ. 
ಎರಡೂ ಕಡೆ ಸಾಮಾನ್ಯ ಜನರು ತಮ್ಮ ಘನತೆಯ ಬದುಕಗಾಗಿ 
ಮೂಲಭೂತ ಹಕ್ಕನ್ನು ಪಡೆದುಕೊಳ್ಳಲು ಹೇಗೆ ಕಷ್ಟಪಡುತ್ತಾರೆ 
ಎನ್ನುವುದನ್ನು ಕೂಡ ಈ ಪಠ್ಯಪುಸ್ತಕಗಳಲ್ಲ ಎತ್ತಿ ತೋರಿಸಲಾಗಿದೆ. 


ಉದಾಹರಣೆಗೆ: ಎಲ್‌ಎ ಮತ್ತು ಎಸ್‌ಪಿಎಲ್‌ ಸರಣಿಯಲ್ಲ ಬರುವ 
ಕೃಷಿಕ ಸಮುದಾಯಗಳು. ಉದಾಹರಣೆಗೆ. ಶ್ರೀಮಂತ 
ಜಮೀನುದಾರ (ರಾಮಲಂಗಂ, ಎಸ್‌ಪಿಎಲ್‌ 71), ಸಣ್ಣ 
ಹಿಡುವಳದಾರರು (ಶೇಖರ್‌, ಎಸ್‌ಪಿಎಲ್‌ ॥:7೦) ಮತ್ತು ಜೀವನಕ್ಕೆ 
ಅಗತ್ಯವಿರುವಷ್ಟನ್ನು ದುಡಿಯಲು ಹೆಣಗಾಡುತ್ತಿರುವ ಭೂರಹಿತ 
ಕಾರ್ಮಿಕರ ಬದುಕು (ಧನು. ಎಲ್‌ಎ ॥॥:20೦: ತುಳಸಿ, ಎಸ್‌ಪಿಎಲ್‌ 
॥:68), ತೀವ್ರವಾಗಿ ವಿಭಜತಗೊಂಡಿವೆ. ಗ್ರಾಮೀಣ ಆರ್ಥಿಕತೆಯು 
ನಾನಾ ಕೃಷಿಯೇತರ ಚಟುವಟಕೆಗಳಾದ ಮೀನುಗಾರಿಕೆ, 
ನೇಕಾರಿಕೆ, ಪಶುಸಾಕಣಿ ಹಾಗು ಲೇವಾದೇವಿ ವ್ಯವಹಾರ 
(ಅಧ್ಯಾಯ ೨೦೨, ಎಲ್‌ಎ ಅಧ್ಯಾಯ 8, ಎಸ್‌ಪಿಎಲ್‌ ವನ್ನು 
ಆಧರಿಸಿದೆ ಎಂದು ತೋರಿಸಲಾಗಿದೆ. ರೈತರಂಥ ಗ್ರಾಮೀಣರು 
ಎದುರಿಸುವ ಸಂಕಷ್ಟಗಳನ್ನು ಎತ್ತಿಹಡಿಯಲಾಗಿದೆ (ಶೇಬರ್‌ 
ಎಸ್‌ಪಿಎಲ್‌ ॥:7೦ ಬೆಳೆ ವೈಫಲ್ಯ, ಸಾಲ ಮತ್ತು ಆತೃಹತ್ಯೆ). 


ಎಲ್‌ಎ ಮತ್ತು ಎಸ್‌ಪಿಎಲ್‌ ಸರಣಿಯಲ್ಲನ ನಗರ ಪ್ರದೇಶಗಳು 
ಗಗನಚುಂಬ ಕಟ್ಟಡಗಳು. ಪವೇಗದ ವಾಹನ ಸಂಚಾರ, ಐಷಾರಾಮಿ 
ಆಸ್ಪತ್ರೆಗಳು ಹಾಗು ಸುವ್ಯವಸ್ಥಿತ ಮಾಲ್‌ಗಳು ಮಾತ್ರವನ್ನಲ್ಲದೆ, 
ಕೂಲ, ಕೆಲಸಗಾರರ ನೈರ್ಮಲ್ಯರಹಿತ ವಸತಿ ಸಮುದಾಯಗಳು, 


ತುಂಜತುಳುಕುವ ಸರ್ಕಾರಿ ಆಸ್ಪತ್ರೆಗಳು ಮತ್ತು ರಸ್ತೆ ಬದಿಯ ತೆರೆದ 
ಮಾರುಕಟ್ಟೆಗಳನ್ನು ಸಹ ಒಳಗೊಂಡಿರುತ್ತವೆ. ನಗರ ಪ್ರದೇಶದಲ್ಲ 
ನಾನಾ ಸಮಾಜೋಜರ್ಥಿಕ ಸ್ಪರಗಳಗೆ ಸೇರಿದವರು ಇರುತ್ತಾರೆ. ಇಲ್ಲ 
ಅತ್ಯಂತ ಶ್ರೀಮಂತ ಉದ್ಯಮಿಗಳು, ಮೇಲ್‌-ಮಧ್ಯಮ ಹಾಗು 
ಮಧ್ಯಮ ವರ್ಗದ ಸಲಹೆಗಾರರು ಮತ್ತು ಸರ್ಕಾರಿ ನೌಕರರು ಕೆಳ 
ಮಧ್ಯಮ ವರ್ಗದ ಮತ್ತು ಶ್ರಮಿಕ ವರ್ಗಗಳಾದ ಕಾರ್ಬಾನೆ 
ಕಾರ್ಮಿಕರು. ರಸ್ತೆ ಬದಿ ವ್ಯಾಪಾರಿಗಳು. ಮನೆ ಕೆಲಸದವರು. 
ಕುಶಲಕರ್ಮಿಗಳು. ರಿಕ್ಷಾ ಚಾಲಕರು, ದಿನಗೂಅಗಳು, ವಸತಿರಹಿತ 
ಹಾಗು ಜದಿಯಲ್ಲ ವಾಸಿಸುವ ಮಕ್ಕಳೊಟ್ಣಗೆ ಸಹಜೀವನ 


ನಡೆಸುತ್ತಾರೆ ಎಂದು ತೋರಿಸಲಾಗಿದೆ. ನಗರ ಪ್ರದೇಶದಲ್ಲರುವವರು 
-ನೈರ್ಮಲ್ಯರಹಿತ ಜೀವನ ಸ್ಥಿತಿ (ಕಾಂತ, ಎಸ್‌ಪಿಎಲ್‌ ॥॥:4-5)., 
ನೀರು ಮತ್ತಿತರ ಮೂಲಸೌಲಭ್ಯಗಳ ಕೊರತೆ (ನಂದಿಯಾ ಕಮ್‌ 
ಟು ಮುಂಬ್ಯೈೆ, ಎಲ್‌ಎ. ತರಗತಿ 4: ಚೆನ್ನೈ ನಗರವಾಸಿಗಳ ಪ್ರಕರಣ 
ಅಧ್ಯಯನ, ಎಸ್‌ಪಿಎಲ್‌ ॥॥:106-107) ಹಾಗು ನಿರ್ವಸತಿ 
(ಚಟೋಟೂಸ್‌ ಹೌಸ್‌, ಎಲ್‌ಎ, 3ನೇ ತರಗತಿ) - ಮೊದಲಾದ 
ತಮ್ಮದೇ ಆದ ಸಮಸ್ಯೆಗಳ ವಿರುದ್ಧ ಹೋರಾಟ ನಡೆಸುತ್ತಿರುತ್ತಾರೆ 
ಎಂದು ತೋರಿಸಲಾಗಿದೆ. 


ಚೋಟೂಸ್‌ ಹೌಸ್‌. ಲುಕಿಂಗ್‌ ಅರೌಂಡ್‌, 3ನೇ ತರಗತಿ ಎನ್‌ಸಿಇಆರ್‌ಟ ಪಠ್ಯಪುಸ್ತಕ 2೦೦6 


ಅಂಗ ಕಾಳಜಗಳ ಬಗ್ಗೆ ಗಮನ ಹರಿಸುವುದು 


ಈ ಮೊದಲನ ಎನ್‌ಸಿಇಆರ್‌ಟ ಪೌರನೀತಿಯ ಪಠ್ಯಪುಸ್ತಕಗಳಲ್ಲ 
(2೦೦೭-೦4) ಎರಡೂ ಅಂಗಗಳಗೆ ಉತ್ತಮ ಪ್ರಾತಿನಿಧ್ಯ 
ನೀಡಿದ್ದರೂ. ಕೆಲಸದ ವಿಂಗಡಣಿಗೆ ಸಂಬಂಧಿಸಿದ ದೃಶ್ಯಾವಳಗಳು 
ಕೆಲವು ರೂಡಿಗತ ಸಾಮಾಜಕ ಪಡಿಂಶುಚ್ಛುಗಳನ್ನ್ನಿ 
ಬಲಪಡಿಸುವಂತೆ ಇದ್ದವು. ಸರೋಜನಿ ನಾಯ್ದು ಮತ್ತು 
ವಿಜಯಲಕ್ಷ್ಮೀ ಪಂಡಿತ್‌ ಅವರಂಥ ಸುಪ್ರಸಿದ್ದ ವ್ಯಕ್ತಿಗಳನ್ನು 
ಹೊರತುಪಡಿಸಿ (ಎನ್‌ಸಿಇಆರ್‌ಟ ೨೦೦38: 176). 
(ಎನ್‌ಸಿಇಆರ್‌ಟ 1987: ಎನ್‌ಸಿಬಆರ್‌ಟ 2೦೦೦) ಈ 
ಪಠ್ಯಪುಸ್ತಕಗಳಲ್ಲ ಬರುವ ಮಹಿಳೆಯರ ಚಿತ್ರಣಗಳು 
ಪೋಷಿಸುವವರು ಹಾಗು ಸಂರಕ್ಷಿಸುವವರು (ಗೃಹಿಣಿಯರು. 
ದಾದಿಯರು) ಎಂಬುದಾಗಿ ಬಂಜಸಲ್ಪಟ್ಪದೆ. 


ನಾಗರಿಕರ ಎಲ್‌ಎ ಮತ್ತು ಎಸ್‌ಪಿಎಲ್‌ ಸರಣಿಗಕಲ್ಲ ಮಹಿಕೆಯರು 
ಪುರುಷರ ಜೊತೆಗೆ ಸಮಾನ ವೇದಿಕೆಯನ್ನು ಹಂಚಿಕೊಳ್ಳುತ್ತಾರೆ. 
ಪ್ರಖ್ಯಾತರಾದ ಪಂಡಿತಾ ರಮಾಬಾಯು, ರೊಕೆಯ ಶೆಖಾವತ್‌ 
ಹುಸೇನ್‌ರಂಥವರ ಕೊಡುಗೆಗಳ ಕುರಿತು ಚರ್ಚೆ ನಡೆದಿದ್ದರೂ. 
ಕೆಲವರ ಸಾಧನೆಗೆ ಸೀಮಿತವಾಗದೆ, ಅದನ್ನು ಮೀರುವ ನಿರ್ದಿಷ್ಟ 


ಪ್ರಯತ್ನ ನಡೆಸಲಾಗಿದೆ. ಪಠ್ಯಪುಸ್ತಕಗಕಲ್ಲ ನಾನಾ ಸಾಮಾಜಕ 
ಗುಂಪಿಗೆ ಸೇರಿದ ಸಾಮಾನ್ಯ ಮಹಿಳೆಯರು ಕುಟುಂಬದ 
ಆದಾಯಕ್ಕೆ ಪಾಲು ನೀಡುತ್ತಿರುವುದರ ಜೊತೆಗೆ ಸಮುದಾಯ 
ಹಾಗು ದೇಶದ ಸಮಾಜೋ-ಆರ್ಥಿಕ ಅಭವ್ಯೃಧ್ಧಿಗೆ ಕಾಣಿಕೆ 
ಸಲ್ಲಸುತ್ತಿರುವ ಹಲವು ಉದಾಹರಣಿಗಳವೆ. ಮಹಿಳೆಯರನ್ನು ಅವರ 
ಸಾಂಪ್ರದಾಯಿಕ ಪೋಷಣೆಗೆ ಸಂಬಂಧಿಸಿದ ಪಾತ್ರಗಳಲ್ಲ 
(ಶಬ್ದಂಬಾನು. ಎಸ್‌ಪಿಎಲ್‌ ॥॥:5) ಮಾತ್ರವಲ್ಲದೆ. ಕುಟುಂಬದ 
ದುಡಿಯುವ ಸದಸ್ಯರಾಗಿ. ಉದಾಹರಣೆಗೆ, ಕಸ ಸಂಗ್ರಹಿಸುವವರು 
(ಏಲ್‌ ಎ ॥॥ ೫47: ಎಸ್‌ಪಿಎಲ್‌ 3:101), ಮೀನುಗಾರರು (ಅರುಣಾ, 
ಎಸ್‌ಪಿಎಲ್‌ 1:73), ಮನೆ ಕೆಲಸದವರು (ಎಲ್‌ಎ 1:83: ಮೆಲನಿ, 
ಎಸ್‌ಪಿಎಲ್‌ ॥: 4೨), ಧೋಬಗಳಕು (ಅನ್ಪರಿ, ಎಲ್‌ಎ ॥:27). 
ಜೇನುಸಾಕಣಿ (ಅನಿತಾ. ಎಲ್‌ಎ 3:38) ಮತ್ತು ಕಾರ್ಬಾನೆ 
ಕಾರ್ಮಿಕರು (ಎಸ್‌ಪಿಎಲ್‌ 1110೨) ಇರುತ್ತಾರೆ. ಅವರು 
ಶಿಕ್ಷಕಿಯರು (ಮಂಜತ್‌ ಕೌರ್‌, ಎಸ್‌ಪಿಎಲ್‌ ॥:4). ಸರ್ಕಾರಿ 
ಉದ್ಯೋಗಿಗಳು (ಯಾಸ್ಕಿನ್‌ ಎಸ್‌ಪಿಎಲ್‌ 1:57), ಉದ್ಯಮಿಗಳು 
(ವಂದನಾ ಎಸ್‌ಪಿಎಲ್‌ 8೦-81 ಹಾಗು ವಕೀಲರು (ಕಮಲಾ 
ರಾಂಶ್‌ ಎಸ್‌ಪಿಎಲ್‌ ॥॥:6೨-7೦) ಸೇರಿದಂತೆ ಹಲವು 
ಉದ್ಯೋಗಗಳಲ್ಲ ತೊಡಗಿಸಿಕೊಂಡಿರುತ್ತಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


21 


22 


ಉದ್ಯೋಗಸ್ಥ ಮಹಿಕೆಯರು ಎದುರಿಸುತ್ತಿರುವ ಸಮಸ್ಯೆಗಳು ಹಲವು 
ಕತೆಗಕ್ಲ ಪ್ರಸ್ತಾಪಗೊಂಡಿವೆ. ಅನಿಯಮಿತ ಆದಾಯ ಮೂಲ 
ಮತ್ತು ಕಡಿಮೆ ವೇತನದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ 
ತುಕಸಿಯಂಥ ಭೂರಹಿತ ಕೃಷಿ ಕಾರ್ಮಿಕರು ಹಾಗು ತಾತ್ನಾಅಕ 
ಆಧಾರದಲ್ಲ ಕೆಲಸ ಮಾಡುವ ನಿರ್ಮಲಾರಂಥ ಕಾರ್ನಾನೆಗಕಲ್ಪ 
ದುಡಿಯುವ ಮಹಿಳಾ ಕಾರ್ಮಿಕರನ್ನು ಇಲ್ಲ ಉಲ್ಲೇಖಸಬಹುದು. 


ಎಸ್‌ಪಿಎಲ್‌ ಸರಣಿಯಲ್ಲ ಅ೦ಣ ಸಂಬಂಧಿ ರೂಢಿಗತ ಎನ್ನುವುದು 
ಹೇಗೆ ಸಾಮಾಜಕ ನಿರ್ಮಿತಿ ಎನ್ನುವುದನ್ನು ಓದುಗರಿಗೆ ಅರ್ಥ 
ಮಾಡಿಸಲು ಅವಕಾಶಗಳವೆ. ಅಂಗ ಪಡಿಯಚ್ಚುಗಳು ಹಾಗು 
ಮಹಿಳೆಯರನ್ನು ಪಾಲಕ-ಪೋಷಕರು ಮತ್ತು ಗೃಹಿೀಣಿಯರೆಂಬ 
ಅಪಮೌಲ್ಯೀಕರಣವು ಸಮಾಜದ ನಾನಾ ಸ್ತರಗಳು ಮತ್ತು 
ಸಮುದಾಯದಲ್ಲ ಅಸ್ತಿತ್ತದಲ್ಲದೆ ಎನ್ನುವುದನ್ನು ಮೇಲ್ಪರ್ಗಕ್ಷೆ ಸೇರಿದ 
ಗೃಹೀಣಿ (ಜಸ್‌ಪ್ರೀತ್‌ ಎಸ್‌ಪಿಎಲ್‌ ॥॥:47-48) ಮತ್ತು ಮನೆಕೆಲಸ 
ಮಾಡುವ ಮೆಲನಿಯ ಪ್ರಕರಣ ಅಧ್ಯಯನ (ಎಸ್‌ಪಿಎಲ್‌ 
॥:49)ದಲ್ಲ ಎತ್ತಿ ತೋರಿಸಲಾಗಿದೆ. ಮನೆಗೆಲಸದ ಬಣ್ಣಿ ಘನತೆ ಮತ್ತು 
ಮೌಲ್ಯಕ್ಕೆ ಒತ್ತು ನೀಡುವ ಪ್ರಯತ್ನಗಳೂ ಪಠ್ಯಪುಸ್ತಕದಲ್ಲದೆ. 
ಉದಾಹರಣಿಗೆ, ಪರಿಸರ ಅಧ್ಯಯನ ಪಠ್ಯಪುಸ್ತಕದಲ್ಲ ದೀಪಾಲಅ 
ಎಂಬ ಹುಡುಗಿಯ ಒಂದು ಕಥೆಯುದೆ. (ವರ್‌ ವೀ ಡು ಎಲ್‌ಪಿ 
[:83). ಮನೆಗೆಲಸ ಮಾಡುವ ತಾಲು ಹಾಗು ತರಕಾರಿ 
ಮಾರಾಟಗಾರರಾದ ತಂದೆಯ ಹಿರಿಯ ಮಗಳಾದ ದೀಪಾಲಅಯ 
ಮೇಲೆ ಕಿರಿಯ ಸೋದರ ಸಹೋದರಿಯರ ಜವಾಬ್ದಾರಿಯಲ್ಲದೆ, 
ಅಡುಗೆ, ಶುಜೀಕರಣ ಮತ್ತಿತರ ಕೆಲಸಗಳನ್ನು ಹೇರಲಾಗಿತ್ತು. 
ಸಂಸಾರ ಸಾಗಿಸಲು ಆಕೆಯ ಪೋಷಕರು ಪರದಾಡುತ್ತಿದ್ದರು. ಈ 
ಕತೆಯು ಸೂಕ್ಷವಾಗಿ ಆದರೂ, ದೃಢವಾಗಿ ಬಡತನದಿಂದಾಗಿ 
ಹೆಣ್ಣುಮಕ್ಕಳು ಶಿಕ್ಷಣ ಕೈಜಡಬೇಕಾಗುತ್ತದೆ ಮತ್ತು ಶಾಲೆಯನ್ನು 
ತೊರೆಯ-ಬೇಕಾಗುತ್ತದೆ ಎನ್ನುವ ಬದುಕಿನ ಕಟುವಾಸ್ತವವನ್ನು 
ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತದೆ. 


ಈ ಪಠ್ಯಪುಸ್ತಕಗಳು ಪುರುಷರಿಗೆ ಹೋಲಅಸಿದರೆ ಮಹಿಳೆಯರು 
ಮನೆಕೆಲಸ ಹಾಗು ಉದ್ಯೋಗದ ಎರಡು ಹೊರೆಗಳನ್ನು 
ನಿಭಾಲಯುಸಲು ಹೇಗೆ ಸಿಲುಕಿಕೊಂಡಿದ್ದಾರೆ ಎಂದು ಚರ್ಚಿಸುತ್ತವೆ. 
ಹರಿಯಾಣ ಮತ್ತು ತಮಿಕುನಾಡಿನಲ್ಲ ನಡೆಸಿದ ಸಮೀಕ್ಷೆ 
(ಎಸ್‌ಪಿಎಲ್‌ 2:5೦)ಯೊಂದನ್ನು ಉಲ್ಲೇಣಸಲಾಗಿದೆ. ಕೌಟುಂಬಕ 
ಹಿಂಸೆಯಂಥ ಅಂಗಾಧಾರಿತ ತಾರತಮ್ಯ (ಶಾಜಯಾ ಮತ್ತು 
ಕುಸುಂ, ಎಸ್‌ಪಿಎಲ್‌ 3:46-48) ಮತ್ತು ವರದಕ್ಷಿಣೆ ಸಾವುಗಳು 
(ಪುಧಾ ಗೋಯಲ್‌ ಕತೆ. ಎಸ್‌ಪಿಎಲ್‌ ॥॥:46-48) ಮತ್ತು 
ವರದಕ್ಷಿಣೆ ಸಾವು 3:58)ಗಳು ಉಲ್ಲೇಖಗೊಂಡಿವೆ. 


ಪೌರತ್ವದ ನಿರ್ಮಾಣ: 


ಶೇ ಮೊದಲನ ಎನ್‌ಸಿಇಆರ್‌ಟ ಪಠ್ಯಪುಸ್ತಕ(1975-2೦೦4) 
ಗಕಲ್ಪ ಪೌರತ್ವ ಎನ್ನುವುದು ಕರ್ತವ್ಯದ ಆಲೋಚನೆಗಳನ್ನು 
ಅವಲಂಜಸಿದೆ ಹಾಗು ಅದು ಹಕ್ಷುಗಳನ್ನು ಕಡೆಗಣಿಸುತ್ತದೆ 
ಎನ್ನುವುದನ್ನು ಮೇಲೆ ಉಲ್ಲೇಖಸಲಾಗಿದೆ. ರಾಷ್ಟ್ರ ನಿರ್ಮಾಣಕ್ಕೆ 
ಅಗತ್ಯವಾದ ಸೂಕ್ತ ಗುಣಗಳನ್ನು (Appropriate Qualities) 
ಬೆಳೆಸಿಕೊಳ್ಳುವ ಮೂಲಕ ಜವಾಬ್ದಾರಿಯುತ ಹಾಗು ಕರ್ತವ್ಯನಿಷ್ಠ 
ನಾಗರಿಕರಾಗಬೇಕು ಎಂದು ವಿದ್ಯಾರ್ಥಿಗಳಗೆ ಮತ್ತೆಮತ್ತೆ 
ನೆನಪಿಸಲಾಗುತ್ತದೆ ಎನ್ನುವುದು ಪ್ರಷ್ಟ. 


ಅಷ್ಟಲ್ಲದೆ. ಈ ಪಠ್ಯಪುಸ್ತಕಗಳಲ್ಲ ರಾಜ್ಯವು ಸದಾಕಾಲ ಪ್ರಜೆಗಳ 
ಒಳತನ್ನು ನೋಡಿಕೊಳ್ಳುವ ಅಖಂಡ, ಪಿತೃಪ್ರಧಾನ ಮತ್ತು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ದಯಾಪರ ಸಂರಚನೆಯೆಂದು (Benevolent structure) 
ಚಿತ್ರಿಸಲಾಗಿ. ರಾಜ್ಯ ಆಡಳತ ಯಂತ್ರದ ಕಾರ್ಯನಿರ್ವಹಣಿಯಲ್ಲ 
ನಡೆಯಬಹುದಾದ ಲೋಪ / ನ್ಯಾಯ ವಿರೋಧಿ ಕಾರ್ಯಗಳ ಬಗ್ಗೆ 
ಇಲ್ಲವೇ ಸರ್ಕಾರ ಅಂಥ ಲೋಪಗಳನ್ನು ಪ್ರಜಾಸತ್ತಾತ್ಮಕವಾಗಿ ಹೇಗೆ 
ಸರಿಪಡಿಸಬಹುದು ಎನ್ನುವ ಬಗ್ಗೆ ಯಾವುದೇ ಚರ್ಚೆಗೆ ಅಷ್ಟೇನೂ 
ಅವಕಾಶ ಇರುವುದಿಲ್ಲ. 


ಸಾಮಾಜಕ ಅಸಮಾನತೆಯ ವಿರುದ್ಧ ಸೆಡ್ಡು ಹೊಡೆಯುವುದು 


ಎಸ್‌ಪಿಎಲ್‌ ಸರಣಿಯಲ್ಲ ನಾಗರಿಕರ ಹಕ್ಕುಗಳ ಚೌಕಟ್ಟನಲ್ಲ 
ಪೌರತ್ವವನ್ನು ವ್ಯಾಖ್ಯಾನಿಸಲಾಗಿದೆ. ಇಲ್ಲ ಪೌರತ್ವವನ್ನು ರಾಜಕೀಯ 
ಹಕ್ಕುಗಳು ಅಂದರೆ, ಪ್ರಜಾಪ್ರಭುತ್ವದಲ್ಲ ವಯಸ್ಥ ನಾಗರಿಕರನ್ನು 
ಅವರ, ಸಾಮಾಜಕ ಸ್ಥಿತಿಗತಿ ಏನೇ ಇದ್ದರೂ ಸಮಾನರಂತೆ ಮತ 
ಚಲಾವಣೆಯ ಹಕ್ಕು ಹೊಂದಿರುವುದು. ಇದನ್ನು ಒದಗಿಸುವ ಹಕ್ಕನ್ನು 
ಮೀರಿ ಪೌರತ್ವವನ್ನು ವ್ಯಾಖ್ಯಾನಿಸುವ ಪ್ರಯತ್ನ ಮಾಡಬೇಕಿದೆ. 
ಅಸಮಾನತೆ ಹಾಗು ನಾನಾ ಆಯಾಮಗಳ ಭೇದಗಳು ಇರುವ 
ನಾಗರಿಕರ ಸಮಾಜೋ-ಆರ್ಥಿಕ ವಾಸ್ತವ ಬದುಕಿನ ನೆಲೆಯಲ್ಲ 
ವಾಸ್ತವದಲ್ಲ ಸಮಾನತೆ ಎನ್ನುವುದರ ಮೂಲವನ್ನೇ ಪ್ರಶ್ನಿಸುತ್ತದೆ. 
ಉದಾಹರಣೆಗೆ, ಪಠ್ಯಪುಸ್ತಕವೊಂದು ವಾನಾ ಸಮಾಜೋ-ಆರ್ಥಿಕ 
ಹಿನ್ನೆಲೆಯ ನಾಗರಿಕರು (ಶಿಕ್ಷಕ, ಮನೆಕೆಲಸದವರು. ಸಲಹೆಗಾರ, 
ಉದ್ಯಮಿ) ಮತದಾನ ಕೇಂದ್ರದ ಎದುರು ಸರತಿ ಸಾಅನಲ್ಲ ನಿಲ್ಲುವ 
ಮೂಲಕ ನಾಗರಿಕರಾಗಿ ಸಮಾನ ಸ್ಥಾನಮಾನವನ್ನು ಹೊಂದಿದ್ದಾರೆ 
ಎಂದು ತೋರಿಸುವ ಕತೆಯೊಂದನ್ನು ಒಳಗೊಂಡಿದೆ. ಆದರೆ, ಮನೆ 
ಕೆಲಸ ಮಾಡುವ ಕಾಂತಾಳಗೆ, ತಾನು ಯಜಮಾನ, ಉದ್ಯಮಿ ಜೈನ್‌ 
ನಿಂತಿದ್ದ ಸರತಿ ಸಾಲನಲ್ಲ ನಿಂತು ಮತ ಚಲಾವಣೆ 
ಮಾಡಬಹುದಾದರೂ, ದಿನದ ಅಂತ್ಯದಲ್ಲಿ ತಮ್ಮಿಬ್ದರ ನಡುವೆ 
ಅಗಾಧ ಕಂದಕವಿದೆ ಎನ್ನುವುದು ಅರಿವಾಗುತ್ತದೆ. ತನ್ನ 
ಉದ್ಯೋಗದಾತನ ವಿಶಾಲವಾದ ಅಪಾರ್‌ ಮೆಂಬ್‌ಗೆ 
ವ್ಯತಿರಿಕ್ತವಾಗಿ ಕಾಂತಾ ಕೊಳೆಗೇರಿಯೊಂದರ ಅತ್ಯಂತ ಹೊಲಸು 
ವಾತಾವರಣದಲ್ಲ ವಾಸಿಸುತ್ತಾಳೆ ಮತ್ತು ಕಾಯಿಲೆಯಿಂದ 
ಬಳಲುತ್ತಿದ್ದ ಕರಿಯ ಮಗಳನ್ನು ಮನೆಯಲ್ಲೇ ಬಟ್ಟು ವಿಧಿಂಬಲ್ಲದೆ 
ಕೆಲಸಕ್ಕೆ ಹೋಗುವ ಸ್ಥಿತಿಯಲ್ಲದ್ದಾಳೆ. ಮಾಲೀಕನ ಮನೆಯ 
ಕೆಲಸವನ್ನೆಲ್ಲ ಮುಗಿಸಿ ಆತನಿಂದ ಸ್ವಲ್ಲ ಹಣ ಸಾಲ ಪಡೆದ 
ನಂತರವೇ, ಮಗಳನ್ನು ಸಂಜೆ ಹೊತ್ತಿಗೆ ವೈದ್ಯರ ಬಳಗೆ 
ಕರೆದುಕೊಂಡು ಹೋಗಲು ಅವಳಗೆ ಸಾಧ್ಯವಾಗುತ್ತದೆ. ಅವಳು 
ಆಶ್ಚರ್ಯಪಡುತ್ತಾಳೆ: 'ಮತ ಚಲಾಲಯಸಲು ನಾವು ಒಂದೇ ಸರತಿ 
ಸಾಲಅನಲ್ತ್ಲ ನಿಂತಿರಬಹುದು. ಆದರೆ, ನಾವು ನಿಜವಾಗಿಯೂ 
ಸಮಾನರೇ?' (ಎಸ್‌ಪಿಎಲ್‌ 2:4-6). 


ಅಸಮಾನತೆ ಅಪ್ಪಿತ್ತದಲ್ಲರುವ ಶೇ ಹಿನ್ನೆಲೆಯಲ್ಲ ಸಂವಿಧಾನವು 
ಮೂಲಭೂತ ಹಕ್ನುಗಕ ರೂಪದಲ್ಲ ಕೊಡಮಾಡಿದ ನಾಗರಿಕ, 
ಸಾಮಾಜಕ ಹಾಗು ಆರ್ಥಿಕ ಹಕ್ಕುಗಳ ಪ್ರಾಮುಖ್ಯತೆಯನ್ನು ಕುರಿತು 
ಪಠ್ಯಪುಸ್ತಕಗಳು ನಮ್ಮ ಗಮನವನ್ನು ಸೆಳೆಯುತ್ತವೆ. 
ಪಠ್ಯಪುಸ್ತಕಗಳಲ್ಲ ಮುಖ್ಯವಾಗಿ, ಸಮಾನತೆಯ ಹಕ್ಕು (ವಿಧಿ 15) 
ಹಾಗು ಬದುಕುವ ಹಕ್ಕು (ವಿಧಿ 21)ಗಳನ್ನು ಉಲ್ಲೇಖಸಲಾಗಿದೆ. 
ಹಲವು ಪ್ರಕರಣ ಅಧ್ಯಯನಗಳ ಮೂಲಕ, ಈ ಹಕ್ಕುಗಳು 
ಲಭ್ಯವಾದಲ್ಲಿ ಸಾಮಾಜಕ ಅಸಮಾನತೆಗಳಗೆ ಸವಾಲು 
ಎಸೆಯಲು ಸಾಧ್ಯವಾಗುವುದಲ್ಲದೆ, ಎಲ್ಲ ನಾಗರಿಕರೂ ಘನತೆಯ 
ಬದುಕನ್ನು ಹೊಂದುವಂತೆ ಬಾತ್ರಿಗೊಳಸಬಹುದು ಎಂದು 
ಪಠ್ಯಪುಸ್ತಕಗಳು ತೋರಿಸಿಕೊಡುತ್ತವೆ. ಸಂವಿಧಾನದಲ್ಲ ಈ 
ಹಕ್ಕುಗಳು ಇದ್ದರೂ. ನಾಗರಿಕರು ಎಲ್ಲ ಕಾಲದಲ್ಲೂ ಇವುಗಳನ್ನು 
ಚಲಾಯಿಸಲು ಸುಲಭವಲ್ಲ ಎಂದೂ ತೋರಿಸಿಕೊಡುತ್ತವೆ. 


ಬದಲಾಗಿ, ಈ ಹಕ್ಕುಗಳನ್ನು ವ್ಯಕ್ತಿಗಳು, ಸಂಸ್ಥೆಗಳು ಹಾಗು ರಾಜ್ಯ 
ಕೂಡ ಪ್ರಶ್ನಿಸುತ್ತದೆ. ಹತ್ತಿಕ್ಕುತ್ತವೆ ಹಾಗು ಉಲ್ಲಂಫಿಸುತ್ತವೆ. 
ಬಹುತೇಕ ಪ್ರಕರಣಗಳಲ್ಪ್ಲ ನಾಗರಿಕರು ಒಂದಲ್ಲ ಒಂದು ರೀತಿ 
ಸಾಮಾಜಕ ತಾರತಮ್ಯಕ್ಕೆ ಸಿಲುಕಿರುವುದನ್ನು ತೋರಿಸಲಾಗಿದೆ. 
ಅದು ಜಾತಿ ಆಧಾರಿತ (ಅ.ಆರ್‌.ಅಂಬೇಡ್ಡರ್‌, ಎಸ್‌ಪಿಎಲ್‌ ॥:19- 
2೨೦ ಮತ್ತು ಓಂಪ್ರಕಾಶ್‌ ವಾಲ್ಕೀಕಿ ಎಸ್‌ಪಿಎಲ್‌ ॥:7-8) ಅಥವಾ 
ಅಂಗಾಧಾರಿತ (ಜಸ್‌ಪ್ರೀತ್‌ ಕತೆ ಎಸ್‌ಪಿಎಲ್‌ ॥॥:47-48) ಅಥವಾ 
ಧರ್ಮಾ-ಧಾರಿತ (ಅನ್ವಾರಿ, ಎಸ್‌ಪಿಎಲ್‌ ॥॥:8) ಕತೆ ಆಗಿರಬಹುದು. 
ನಾಗರಿಕನೊಬ್ಜನ ಆರ್ಥಿಕ ಹಿನ್ನೆಲೆಯ ಕಾರಣದಿಂದ ಆತ/ಆಕೆ 


ಮಹಿಳೆಯರು ಜಗತ್ತನ್ನು ಬದಲಾಯುಸುತ್ತಾರೆ, ಎಸ್‌ಪಿಎಲ್‌ !! ಎನ್‌ಸಿಜಆರ್‌ಟ, 2೦೦7 


ಪಠ್ಯಪುಸ್ತಕಗಳು ಚರ್ಚಿಸುತ್ತವೆ. ಕೆಲವು ಕತೆಗಳು ಸ್ಪಷ್ಟವಾಗಿ 
ರಾಜ್ಯದ ಉದ್ದೇಶಪೂರ್ವಕ ಹಾಗು ಉತ್ಸಾಹಹೀನ ಮನೋ- 
ಭಾವವನ್ನು ಬಂಜಸುತ್ತವೆ (ಕಾರ್ಬಾನೆ ನೌಕರರು ಮತ್ತು ನಾಗರಿಕರ 
ಸುರಕ್ಷತೆ ಹಾಗು ಭದ್ರತೆಯನ್ನು ಬಾತ್ರಿಗೊಆಸುವಲ್ಲ ರಾಜ್ಯದ 
ವೈಫಲ್ಯ. ಭೋಪಾಲ್‌ ಅನಿಲ ದುರಂತ ಕುರಿತ ಚಿತ್ರಲೇಖನ. 
ಎಸ್‌ಪಿಎಲ್‌ 124-127). ಕೆಲವು ಪ್ರಕರಣಗಕಲ್ಲ ರಾಜ್ಯವು 
ಉದ್ದೇಶಪೂರ್ವಕವಾಗಿ ಜನರ ಹಕ್ಕನ್ನು ಹತ್ತಿಕ್ಕುವ ಕ್ರಮ 
ಕೈಗೊಂಡಿರುವುದನ್ನು ನಿರೂಪಿಸುತ್ತವೆ (ಅರಣ್ಯವಾಸಿಗಳ ಪ್ರಕರಣ, 
ತವಾ ಮತ್ತ್ಯ ಸಂಘದ ಕತೆ, ಎಸ್‌ಪಿಎಲ್‌ ॥॥:117-119). 


ಹಕ್ಕುಗಳ ಮರುಪಡೆಯುವಿಕೆ: 


ಪೌರತ್ವವನ್ನು ಇಲ್ಲ ಬಂಜಸಿರುವ ರೀತಿ ನೋಡಿದರೆ, ನಾಗರಿಕರ 
ಹಕ್ನುಗಳನ್ನು ಕುರಿತು ಅಥವಾ ಗುಂಪು-ವ್ಯಕ್ತಿಗಳಗೆ ಆ 
ಹಕ್ಕುಗಳನ್ನು ಹೇಗೆ ನಿರಾಕರಿಸಲಾಗುತ್ತಿದೆ ಎನ್ನುವ ಚರ್ಚೆಗೆ 
ಸೀಮಿತವಾಗದೆ ಇರುವುದು ಈ ಪಠ್ಯಪುಸ್ತಕಗಳ ಆಸಕ್ತಿಕರ 
ಅಂಶವಾಗಿದೆ. ಬದಲಾಗಿ, ಚರ್ಚೆಯು ಅಂಥ ಹಕ್ಕುಗಳನ್ನು ಯಾವ 
ರೀತಿ ಸಾಧ್ಯವಾಗಿಸಬಹುದು ಹಾಗು ಮರಜಆ ಪಡೆಯಬಹುದು 


ಸಮಾಜದ ಪ್ರಬಲರು ಹಾಗು ಶ್ರೀಮಂತರಿಂದ ಶೋಷಣಿಗೀಡಾದ 
ಉದಾಹರಣೆಗಳನ್ನು ಕೂಡ ಸನ್ನಿವೇಶಗಳಲ್ಲ ನೋಡಬಹುದು 
(ಓಂಪ್ರಕಾಶ್‌, ಭೂರಹಿತ ಕಾರ್ಮಿಕ, ಎಸ್‌ಪಿಎಲ್‌ ॥:44-45) 


ರಾಜ್ಯವನ್ನು ಉತ್ತರದಾಯುತ್ವದ ಸ್ಥಿತಿಯಲ್ಲರಿಸುವುದು 


ಸರ್ಕಾರದ ನಾನಾ ಇಲಾಖೆಗಳ ಕಾರ್ಯ ನಿರ್ವಹಣಿಯಲ್ಲನ 
ದೋಷಗಳಂದಾಗಿ ನಾಗರಿಕರು ಶಾಸನಾತ್ಮಕ ಹಕ್ಕುಗಳನ್ನು 
ಕಳೆದುಕೊಂಡಿರುವ ಹಲವು ಪ್ರಕರಣಗಳನ್ನು ಎಸ್‌ಪಿಎಲ್‌ 


ಎನ್ನುವ ಸಾಧ್ಯತೆಗಳನ್ನು ಶೋಧಿಸುತ್ತದೆ. ಸಾಮಾಜಕ ವರ್ಗಗಳು 
ಯಾವುದೇ ಆಗಿರಲ. ಹೆಚ್ಚಿನ ನಾಗರಿಕರು ತಮ್ಮ ಕರ್ತ್ಯತ್ವತೆಯನ್ನು 
ಚಲಾಯಿಸುವುದನ್ನು ನಾವು ನೋಡುತ್ತೇವೆ. ಉದಾಹರಣೆಗೆ, 
ಮಹಿಳೆಯರು ಚಾಲ್ರಯಲ್ಲರುವ ಸಾಮಾಜಕ ಪದ್ಧತಿ ಹಾಗು 
ಪೂರ್ವಗ್ರಹಗಳಗೆ ಸವಾಲೆಸೆದು ತಮ್ಮ ಹಕ್ಕು ಸ್ಥಾಪಿಸುತ್ತಾರೆ. 
(ರಮಾಬಾಂಖ ಎಸ್‌ಪಿಎಲ್‌ ॥:5೨) ಅಥವಾ ಆತ್ಮಷ್ಣೈರ್ಯದಿಂದ 
ತಮ್ಮ ಆಶಯಗಳನ್ನು ಸಾಕಾರಗೊಆಸಲು ಮುಂದಾಗುತ್ತಾರೆ. 
(ಲಕ್ಷೀ ಲಾಕ್ರ, ಎಸ್‌ಪಿಎಲ್‌ ॥॥:57). ಹಲವು ಪ್ರಕರಣಗಳಲ್ಲ 
ನಾಗರಿಕರು ಕಾನೂನಿನ ನೆರವು ಪಡೆದುಕೊಳ್ಳುವುದು ಹಾಗು 
ರಾಜ್ಯಗಳ ವಾನಾ ಸಂಸ್ಥೆಗಳ ಮಧ್ಯಪ್ರವೇಶವನ್ನು ಕೇಳುವುದು (ತನ್ನು 
ಭೂಮಿಯನ್ನು ಅತಿಕ್ರಮಿಸಿದ್ದಕ್ಕೆ ಸ್ಥಳೀಯ ಪೊಲೀಸ್‌ ಠಾಣಿಯಲ್ಲ 
ತನ್ನು ನೆರೆಯವನ ವಿರುದ್ಧ ಎಫ್‌ಐಆರ್‌ ದಾಬಲಸಿದ ಮೋಹನ್‌ ಕತೆ, 
ಎಸ್‌ಪಿಎಲ್‌ 1:4೨-5೦). ಹಕ್ಕುಗಳನ್ನು ಹತ್ತಿಕ್ಕಿದಾಗ, 
ನ್ಯಾಯಾಲಯದ ಮೊರೆ ಹೋಗುವುದೂ ತನ್ನ. ಕೃಷಿ ಕಾರ್ಮಿಕ 
ಹಕೀಂ ಶೇಖ್‌ ಗಂಭೀರ ಅಪಘಾತದ ಬಳಕ ತನಗೆ ಚಿಕತ್ರೆ 
ನಿರಾಕರಿಸಿದ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ನ್ಯಾಯಾಲಯದಲ್ಲ 
ಪ್ರಕರಣ ದಾಬಅಸಿದ ಪ್ರಕರಣ ಅಧಥ್ಯಯನದೆಡೆಗೆ ಕೂಡ ಗಮನ 
ಸೆಳೆಯಬೇಕಾಗುತ್ತದೆ. (ಎಸ್‌ಪಿಎಲ್‌ ॥॥:21). 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


23 


24 


ಸಾಮೂಹಿಕ ಚಳವಳ: 


ಸಹಕಾರ ಸಂಘಗಳ ರಚನೆ ಹಾಗು ಸಾಮಾಜಕ 
ಆಂದೋಲನಗಳನ್ನು ಕಟ್ಟಕೊಳ್ಳುವ ಮೂಲಕ ತಮ್ಮ ಹಕ್ಕುಗಳನ್ನು 
ಮರುಸ್ಥಾಪಿ ಸಲು ಕು ಹೋರಾಡುತ್ತಿರುವ Rh : 


ಚಳುವಳಗಳನ್ನು (Collective action) ಪಠ್ಯಪುಸ್ತಕಗಳು 
ಎತ್ತಿಹಿಡಿದಿವೆ. ಪಠ್ಯಪುಸ್ತಕಗಳು ಸಮಾಜದ ಶಿಕ್ಷಿತ ಮಧ್ಯಮ ಅಥವಾ 
ಮೇಲ್ಕಧ್ಯಮ ವರ್ಗಗಳು ಸಾಮಾಜಕ ಅಸಮಾನತೆಯ ವಿರುದ್ಧ 
ನಡೆಸಿದ ಹೋರಾಟಗಳನ್ನು ಉಲ್ಲೇಣಸುತ್ತವೆ (ಉದಾಹರಣೆಗೆ, 
ಲಾಯರ್‌ ಕಲೆಕ್ಷಿವ್‌ ಹಾಗು ರಾಷ್ಟ್ರೀಯ ಮಹಿಳಾ ಆಯೋಗ 


(National Commission for Women) ಕೌ ಂಬಕ್‌ 
ಹಿಂಸಾಚಾರಕ್ಕೆ ಸಂಬಂಧಿಸಿದ ಕಾನೂನನ್ನು ತರಲು ನೀಡಿದ 
ಕೊಡುಗೆ ಕುರಿತ ಕತೆ, ಎಸ್‌ಪಿಎಲ್‌ ಡ:46-48). ಆದರೆ, ಹೆಚ್ಚನ 
ಸಂದರ್ಭಗಳಕಲ್ಲ ಸಾಮಾನ್ಯ ಜನರು ಅದರಲ್ಲೂ ಅಂಚಿನಲ್ಲಿ 
ಬದುಕುತ್ತಿರುವವರು ಸಾಮೂಹಿಕವಾಗಿ ಒಗ್ಗೂಡಿ ಪಾಲ್ಗೊಳ್ಳುವ 
ಸಾರ್ವಜನಿಕ ಮೆರವಣಿಗೆ ಮತ್ತು ಪ್ರತಿಭಟನಾ ಜಾಥಾಗಳು, 
ಸಾರ್ವಜನಿಕ ವಿಚಾರಣಿ ನಡೆಸುವುದು, ಧರಣಿ ಕೂರುವುದು ಮತ್ತು 
ತಮ್ಮ ಅಭಿಪ್ರಾಯಭೇದವನ್ನು ನಾಟಕ, ಹಾಡು, ಹಾಗು 


ಕ್ರಿಯಾಶೀಲ ಬರಹದ ಮೂಲಕ ತೋರ್ಪಡಿಸುವುದು ಹೆಚ್ಚು ಗಮನ 


ಸೆಳೆಯುತ್ತದೆ. ಪಠ್ಯಪುಸ್ತಕಗಳಲ್ಲ ಉಲ್ಲೇಖಗೊಂಡ ಪ್ರಮುಖ 
ಉದಾಹರಣೆಗಳೆಂದರೆ, ಮದಧ್ಯಾಪ್ರದೇಶದ ಕಾಡುಗಳ೦ದ 
ಸ್ಥಳಾಂತರಗೊಂಡ ಅರಣ್ಯವಾಸಿಗಳ೦ದ ತವಾ ಮತ್ತ್ಯ ಸಂಘ 
ನಡೆಸಿದ ಹೋರಾಟ (ಎಸ್‌ಪಿಎಲ್‌ ॥॥:118) ಮತ್ತು ಸಮಾನ 
ಪೌರತ್ವದ ಹಕ್ನುಗಳಗಾಗಿ ಮಹಿಳೆಯರು ನಡೆಸಿದ ಚಳವಳ 
(ಎಸ್‌ಪಿಎಲ್‌ ॥:63-67). 


ಆದರೆ, ನಾಗರಿಕರು ಎಲ್ಲ ಪ್ರಕರಣಗಳಲ್ಲೂ ವಿಜಯ- 
ಶಾಅಗಳಾಗುವುದಿಲ್ಲ. ಬದಲಾಗಿ, ಪಠ್ಯಪುಸ್ತಕಗಳು ನಾಗರಿಕರಲ್ಲ 
ಹೋರಾಟದ ಸ್ಫೂರ್ತಿಯನ್ನು ತುಂಬುತ್ತವೆ ಮತ್ತು ಯಾವುದೇ 
ರೀತಿಯ ಅನ್ಯ್ಯಾಂಯ ಹಾಗು ಅಸಮಾನತೆಂಯ ವಿರುದ್ಧ 
ಹೋರಾಟದಲ್ಲ ತೊಡಗುವುದು ಶಾಸನಬದಧ್ಧವಾದುದು ಮತ್ತು 
ಪ್ರಜಾಪ್ರಭುತ್ವದ ಆಶಯಗಳಗೆ ಪೂರಕವಾದುದು ಎಂದು 
ಉತ್ತೇಜಸುತ್ತವೆ. ಇದು ಬಂಡಿತವಾಗಿಯೂ ಈ ಪಠ್ಯಪುಸ್ತಕಗಳಲ್ಲ 
ಪೌರತ್ವ ಮತ್ತು ಪೌರತ್ವದ ಶಿಕ್ಷಣದ ಪರಿಕಲ್ಪನೆಗಳನ್ನು ನೋಡುವ 
ದೃಷ್ಟಿಕೋನದಲ್ಲನ ಬದಲಾವಣಿಯ ಗುರುತಾಗಿದೆ. 


ಶಿಕ್ಷಕರ ಪಾತ್ರ: 
[ fe) 


ಪಠ್ಯಪುಸ್ತಕಗಳು ರಾಷ್ಟ್ರೀಯ ಕಲ್ಲನೆಯಲ್ಲರುವ ಪೌರತ್ವದ 
ಸ್ವರೂಪವನ್ನು 
ತರಗತಿಯಲ್ಲ ವಿದ್ಯಾರ್ಥಿಗಳಗೆ ಮನಗಾಣಿಸುವಲ್ಪ ಶಿಕ್ಷಕರ ಪಾತ್ರ 
ನಿರಾಯಕವಾದುದು. ಮೊದಲಗೆ, ತರಗತಿ ಕೊಠಡಿಯಲ್ಲ 
ವಿದ್ಯಾರ್ಥಿಗಳು ಯಾವುದೇ ಹಿ೦ಜರಿಕೆಯುಲ್ಲದೆ ವಾನಾ 


ವಿಷಯಗಳನ್ನು ಕುರಿತು ತಮ್ಮ ಆಲೋಚನೆ ಹಾಗು ವಿಚಾರಗಳನ್ನು 


ಯಾವುದೇ ಹಿಂಜರಿಕೆಯಿಲ್ಲದೆ ಅಭಿವ್ಯಕ್ತಗೊಳಸಲು 
ಸಾಧ್ಯವಾಗುವಂಥ ವಾತಾವರಣವನ್ನು ಶಿಕ್ಷಕರು ಸೃಷ್ಟಿಸುವುದು 
ಬಹಳ ಮುಖ್ಯ. ಮಕ್ಕಳು ತಮ್ಮ ವೈವಿಧ್ಯಮಯ ಮತ್ತು ಬಹುತ್ವದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಒದಗಿಸಬಹುದಾದರೂ, ಆ ಕಾಣ್ಣೆಯನ್ನು 


ದೃಷ್ಟಿಕೋನಗಳನ್ನು ಬಾಯ ಮುಚ್ಚಿಸುತ್ತಾರೆ ಇಲ್ಲವೇ ತಮ್ಮ ಬಗ್ಗೆ 
ಯಾವುದೇ ನಿಲುವನ್ನು ತಾಳುತ್ತಾರೆ ಎನ್ನುವ ಭೀತಿಯುಲ್ಲದೆ 
ಅಭಿವ್ಯಕ್ತಿಸುವ ಪ್ರಜಾಸತ್ತಾತೃಕ ಸಂಸ್ಕೃತಿಯನ್ನು ಸೃಷ್ಟಿಸುವುದು ಈ 
ಆಲೋಚನೆಯ ಹಿಂದಿನ ಉದ್ದೇಶ. 


ವಿದ್ಯಾರ್ಥಿಗಳು ಚರ್ಚಿಸುತ್ತಿರುವ ವಿಷಯಕ್ಕೆ ಸಂಬಂಧಿಸಿದಂತೆ 
ತಮ್ಮ ಬದುಕಿನ ದೈನಂದಿನ ಅನುಭವಗಳನ್ನು ಆಧರಿಸಿದ ಸೂಕ್ತ 
ಸ್ಥಳೀಯ ಉದಾಹರಣೆಗಳನ್ನು ತರುವಂತೆ ಉತ್ತೇಜಸುವುದು 
ಶಿಕ್ಷಕರಿಗೆ ಸಾಧ್ಯವಾಗಬೇಕು. ಶಿಕ್ಷಕರು ಪಠ್ಯಪುಸ್ತಕದಾಚೆಗೆ 
ವಿದ್ಯಾರ್ಥಿಗಳನ್ನು ಕರೆದೊಯ್ದಲ್ಲ ಮಾತ್ರ ಇದು ಸಾಧ್ಯವಾಗಲದೆ. 
ಇಂಥ ವಿದಾನಗಳು ತರಗತಿಂಶುಲ್ಲನ ಚರ್ಚೆಂಶುನ್ನು 
ಸಮೃದ್ಧಗೊಳಸುವ ಜೊತೆಗೆ, ಉರುಹಚ್ಚುವಿಕೆಯನ್ನು ತಡೆಯುತ್ತದೆ: 


ದೀರ್ಪಕಾಲದಲ್ಲ ವಿದ್ಯಾರ್ಥಿಗಳ ಕಅಕೆಯನ್ನು ಬಲಪಡಿಸುತ್ತದೆ. 


ಮಕ್ಕಳು ಪಠ್ಯಪುಸ್ತಕ ಮಾತ್ರವಲ್ಲದೆ. ಮುದ್ರಣ ಹಾಗು ವಿದ್ಯುನ್ಮಾನ 
ಮಾಧ್ಯಮ ಸೇರಿದಂತೆ ನಾನಾ ಮೂಲಗಳಂದ ಜ್ಞಾನವನ್ನು 
ಪಡೆದುಕೊಳ್ಳಬಹುದು ಎಂಬುದನ್ನು ಶಿಕ್ಷಕರು ಅರ್ಥ 
ಮಾಡಿಕೊಳ್ಳಬೇಕಿದೆ. ಹೀಗಾಗಿ, ಶಿಕ್ಷಕರು ಅಗತ್ಯವಿರುವ ಸ್ಥಳೀಯ 
ಹಾಗು ರಾಷ್ಟ್ರೀಯ ಸಂಗತಿಗಳ ಬಗ್ದೆ ಅರಿವು ಹೊಂದಿರಬೇಕು ಮತ್ತು 
ಅಗತ್ಯವಿರುವಾಗ ವಿದ್ಯಾರ್ಥಿಗಳನ್ನು ಚರ್ಚೆಯಲ್ಲ ತೊಡಗಿಸುವ 
ಸಾಮರ್ಥ್ಯ ಹೊಂದಿರಬೇಕು. 


ಎಸ್‌ಪಿಎಲ್‌ ಪಠ್ಯಪುಸ್ತಕವೊಂದರಲ್ಲ (ಶಿಕ್ಷಕರಿಗೆ ಪರಿಚಯಾತ್ಮಕ 
ಅಪ್ಪಣಿ, ಎಸ್‌ಪಿಎಲ್‌ ॥॥) ಈ ಸರಣಿಯು ವಿಶೇಷವಾಗಿ ಜಾತಿ, 
ಅಂಗ. ವರ್ಗ ಮತ್ತು ಧರ್ಮವನ್ನು ಆಧರಿಸಿದ ಅಸಮಾನತೆ ಬಗ್ಗೆ 
ವಿವರಿಸುತ್ತದೆ ಮತ್ತು ತರಗತಿ ಕೊಠಡಿಂಯಲ್ಲ ಇಂಥ 
ವ್ಯತ್ಯಾಸಗಳನ್ನು ಒಳಗೊಂಡಿರುವ ಎಲ್ಲ ಸಾಧ್ಯತೆಯುದೆ ಎಂದು 
ಹೇಳಲಾಗಿದೆ. ಇದನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು, ಇಂಥ 
ವಿಷಯಗಳನ್ನು ಚರ್ಚಿಸುವಾಗ ಶಿಕ್ಷಕರು ಇನ್ನಷ್ಟು ಸೂಕ್ಷ್ಮತೆಯನ್ನು 
ತೋರಿಸುವುದು ಮುಖ್ಯವಾಗಲದೆ. 


ಮುಕ್ತಾಯ: 


ಪಠ್ಯಪುಸ್ತ ಸ್ಪಕಗಳು ದೇಶದ ಸಾಮೂಹಿಕ ಕಲ್ಪನೆಯನ್ನು ರೂಪು- 
ಗೊಳಸುವ ಸಾಂಸ್ಕ ತಿಕ ಸಾಧನಗಳು. ME ೨೦೦5ರ 
ಜಾರಿಯ ಬಳಕ ಪರಿಚೆಲುಸಲ್ಪಟ್ಟ 'ದ ಲುಕ್ಕಿಂಗ್‌ ಅರೌಂಡ್‌ ಸಿರೀಸ್‌” 
ಮತ್ತು ಎಸ್‌ಪಿಎಲ್‌ ಪಠ್ಯಪುಸ್ತಕಗಳು ಭಾರತೀಯ 
ಸಂವಿಧಾನದಲ್ಲನ ಮೌಲ್ಯಗಳಗೆ ಅನುಗುಣವಾದ ಪೌರತ್ವ ಶಿಕ್ಷಣದ 
ರೂಪುರೇಷೆಯನ್ನು ಹೇಗೆ ರೂಪಿಸಬೇಕು ಎಂಬುದನ್ನು 
ಯಶಸ್ವಿಯಾಗಿ ತೋರಿಸಿಕೊ್ಟದೆ. ಮೇಲನ ವಿಶ್ಲೇಷಣಿಯು 
ನಾಟುವಂತೆ ರಾಷ್ಟ್ರವನ್ನು ಕಲ್ಪಸಿಕೊಳ್ಳುವುದು ಹೇಗೆ, ಅಂಗ 
ಸಂಬಂಧಿತ ವಿಷ ಷಯಗಳನ್ನು ಹೇಗೆ ಗಡು ಮತ್ತು 
ಮಾನವಹಕ್ಕುಗಳ ಚೌಕಟ್ಣನಲ್ಲ ಪೌರತ್ವವನ್ನು ಹೇಗೆ 
ಸಂರಚಿಸಲಾಗಿದೆ ಎಂಬುದನ್ನು ವಿಶದಪಡಿಸಲಾಗಿದೆ. ಈ 
ಆಲೋಚನೆಗಳು ತರಗತಿ ಕೊಠಡಿಯಲ್ಲಿ ಶಿಕ್ಷಕರ ಮಧ್ಯಸ್ಸಿಕೆಯಲ್ಲ 
ಹೇಗೆ ಅನುಕರಿಸಲ್ಲಡುತ್ತವೆ ಎಂಬುದನ್ನು ನೋಡಬೇಕಿದೆ. 


1. ಎನ್‌ಸಿಎಫ್‌ ೭2೦೦5, ಯುಪಿಎ-1ರ ಅವಧಿಯುಂದ (2004-2೦14) ಅನುಷ್ಲಾನದಲ್ಲದ್ದು. ಕಾಲಾವಧಿಯನ್ನು ಮೀರಿ ಅಧಿಕಾರ ಹಸ್ಹಾಂತರವಾಗಿ 
ಇನ್ನೊಂದು ಸರ್ಕಾರ ರೂಪುಗೊಂಡ ಮೇಲೂ ಜಾರಿಯಲ್ತದೆ. 
2. ಮುಂದೆ 'ಲುಕ್ಕಿಂಗ್‌ ಅರೌಂಡ್‌” ಮತ್ತು 'ಸೋಷಿಯಲ್‌ ಆಂಡ್‌ ಪೊಆಟಕಲ್‌ ಲೈಫ್‌' ಅನ್ನು ಎಲ್‌ಎ ಹಾಗು ಎಸ್‌ಪಿಎಲ್‌ ಎಂದು ಕರೆಯಲಾಗುತ್ತಿದೆ. 


ಉಲ್ಲೇಖಗಳು: 


Advani, Shalini. 2009. Schooling the National Imagination: Education, English and the Indian Modern. New Delhi: Oxford University Press. 
Batra, Poonam. 2010. Social Science Learning in Schools: Perspectives and Challenges. New Delhi: Sage Publications. 

Bhog, Dipta (Ed.). 2010. Textbook Regimes: An Overall Analysis. New Delhi: Nirantar. 

Jain, Manish. 2004. ‘Civics, Citizen and Human Rights: Civics Discourse in India’, Contemporary Education Dialogue, 1(2): 165-198. 

Jayal, Niraja Gopal. 2013. Citizenship and its Discontents: An Indian History. Ranikhet: Permanent Black 

NCERT textbooks mentioned in the text: 

- National Curriculum Framework for School Education. 2000. NCERT: New Delhi 

- National Curriculum Framework. 2005. NCERT: New Delhi 


ರೂಪಮಂಜರಿ ಹೆದ್ದೆ, ದೆಹಲಯ ಜವಾಹರಲಾಲ್‌ ನೆಹರೂ ವಿಶ್ವವಿದ್ಯಾಲಯದಿಂದ ಶೈಕ್ಷಣಿಕ ಸಮಾಜಶಾಸ್ತ್ರದಲ್ಲ ಪಿಎದ್‌ಡಿ 
ಪದವಿಯನ್ನು ಪಡೆದಿದ್ದಾರೆ. ಸಮಾಜವಿಜ್ಞಾನದ ಪಠ್ಯಕ್ರಮ, ಪಠ್ಯಪುಸ್ತಕಗಳು ಮತ್ತು ತರಗತಿ ಕೊಠಡಿಯಲ್ಲನ ಬೋಧನಾ 
ವಿಧಾನಗಳು ಅವರ ಸಂಶೋಧನೆಯ ಕ್ಷೇತ್ರವಾಗಿದೆ. ಪ್ರಸುತ ಗುರುಗ್ರಾಮದ ಹ್ರಯಂಸೇವಾ ಸಂಘಟನೆ 'ಐ ಆಮ್‌ ಎ 
ಟೀಚರ್‌'ನಲ್ಪ ಶಿಕ್ಷಕರ ಶಿಕ್ಷಣ ಕ್ಷೇತ್ರದಲ್ಲ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲ ಇಪ್ಪತ್ತು ವರ್ಷದ ಅನುಭವ 
ಹೊಂದಿರುವ ರೂಪಮಂಜರಿ ಅವರು. ಐ ಡಿಸ್ಪವರಿ ಎಜುಕೇಷನ್‌ (ಗುರುಗ್ರಾಮ) ಮತ್ತು ನೀವ್‌ (NEEV -New Delhi) 
ತಂಡದ ಮುಂಚೂಣಿ ಸದಸ್ಯೆಯಾಗಿ ಸಮಾಜವಿಜ್ಞಾನ ಹಾಗು ಇವಿಎಸ್‌ನಲ್ತಿ ಅನುಭವಾತೃಕ ತರಗತಿ ಕೋಣೆಗಳನ್ನು 
ರೂಪಿಸಲು ಬೋಧನಾ ವಿನ್ಯಾಸ ಮತ್ತು ಮೌಲ್ಯಮಾಪನ ಕ್ಷೇತ್ರದಲ್ಲಿ ವಿಸೃತವಾಗಿ ಕಾರ್ಯ ನಿರ್ವಹಿಸಿದ್ದಾರೆ. ಭೂತಾನ್‌ 
ದೇಶದ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅಭವೃದ್ಧಿ ಯೋಜನೆಯ ಭಾಗವಾಗಿದ್ದರು. ಅವರ ಇಮೇಲ್‌: 
rupamanjarihegde @gmail.com 


ಅನುವಾದ: ಮಾಧವ ಐತಾಳ | ಪರಿಶೀಲನೆ: ಚಂದ್ರಶೇಖರ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 25 


